ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ತಿ. ನರಸೀಪುರ ಸಾರ್ವಜನಿಕ ಆಸ್ಪತ್ರೆ ಸುತ್ತ ವಿದ್ಯತ್‌ ದೀಪದ ವ್ಯವಸ್ಥೆ ಇಲ್ಲದಿರುವ ಕುರಿತು 
ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ನಾಗರಾಜ್‌) (ಸ್ಥಳೀಯಸಂಸ್ಥೆಗಳಕ್ಲೇತು:- 


1502 (1717) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮೈಸೂರು ಜಿಲ್ಲೆ, ತಿ. ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯ ಸುತ್ತಮುತ್ತ ವಿದ್ಯುತ್‌ ದೀಪದ 
ವ್ಯವಸ್ಥೆಯಿಲ್ಲದೆ, ಸಾರ್ವಜನಿಕರು ಹಾಗೂ ರೋಗಿಗಳು ರಾತಿ ವೇಳೆಯಲ್ಲಿ ಓಡಾಡಲು ತೊಂದರೆ 
ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಕೂಡಲೇ ಈ ಆಸ್ಪತ್ರೆಯ ಆವರಣ 


nm! 


ಹಾಗೂ ಸುತ್ತಮುತ್ತ ಪ್ರಖರ ವಿದ್ಯತ್‌ ದೀಪಗಳ ವ್ಯವಸ್ಥೆ ಮಾಡಲಾಗುವುದೇ ; 


(ಆ) ಈ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯ ಕೊರತೆ ಇರುವುದು, ಪ್ರತಿ ದಿನ ರೋಗಿಗಳ ಹಾಸಿಗೆ ಹೊದಿಕೆಯನ್ನು 
ಶುಚಿಗೊಳಿಸಿ ಬದಲಾಯಿಸದಿರುವುದು, ಇದರಿಂದ ರೋಗಿಗಳಿಗೆ ಸೋಂಕು ಹಾಗೂ ರೋಗ 
ಉಲ್ಬಣವಾಗುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, 
ಸಂಬಂಧಪಟ್ಟಿವರ ಮೇಲೆ ಕೂಡಲೇ ಶ್ರಮ ಜರುಗಿಸಲಾಗುವುದೇ? 


